ಕಳ ಅರಗು 


(ಅವತೀರ್ಣ - ಮಕ್ಕಾದಲ್ಲಿ) 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
ಆವರಿಸಿ ಬಿಡಲಿರುವ ಆ ವಿಪತ್ತಿನ ಸುದ್ದಿ ನಿಮಗೆ ತಲುಪಿದೆಯೇ? 
ಕೆಲವು ಮುಖಗಳು! ಅಂದು ಭಯಗ್ರಸ್ತವಾಗಿರುವುವು ಕ ವ್‌ ಟರ 
ತೀವ್ರ ಪರಿಶ್ರಮ ಪಡುತ್ತಿರುವುವು, BE 


ಘೋರ ಅಗ್ನಿಯಲ್ಲಿ ಉರಿಯುತ್ತಿರುವುವು- 


ಅವರಿಗೆ ಕುದಿಯುತ್ತಿರುವ ಚಿಲುಮೆಯ ನೀರನ್ನು ಕುಡಿಯಲು 
ಕೊಡಲಾಗುವುದು. 


ಮುಳ್ಳು ತುಂಬಿದ ಒಣಹುಲ್ಲಿನ ಹೊರತು ಬೇರೆ ಯಾವ 
ಆಹಾರವೂ ಅವರಿಗೆ ಇರಲಾರದು- 


ಅದು ಪುಷ್ಟಿಗೊಳಿಸಲಾರದು, ಹಸಿವೆಯನ್ನೂ ನೀಗಿಸಲಾರದು- ಥಾ ಪಾಡ; ರಾಜಿ 
ಅಂದು ಕೆಲವು ಮುಖಗಳು ಕಾಂತಿಯುಕ್ತವಾಗಿರುವುವು, ಸಿ ರ್‌ ಡ್‌ ನತ 
ತಮ್ಮ ಸಾಧನೆಗಳ ಬಗ್ಗೆ ಸಂತುಷ್ಟವಾಗಿರುವುವು. ಕ್‌ ಗೊತ 


. ಉನ್ನತವಾದ ಸ್ವರ್ಗೊೋದ್ಕಾನಗಳಲ್ಲಿ ಇರುವುವು- OL? por ಗ್ತಿ 


ಇನಿ 


ಗ್‌ 
. ಅಲ್ಲಿ ಅವರು ಯಾವುದೇ ಅಸ೦ಬದ್ದ ಮಾತನ್ನು ಕೇಳಲಾರರು. ಥಿ ಕ್ಷ Nk pr ES 


'ಮುಖಗಳು' ಎ೦ಬ ಪದವನ್ನು ಇಲ್ಲಿ ವ್ಯಕ್ತಿಗಳು ಎಂಬರ್ಥದಲ್ಲಿ ಪ್ರಯೋಗಿಸಲಾಗಿದೆ. ಮುಖವು, ಮಾನವ ದೇಹದ ಅತ್ಯಂತ 
ಸುವ್ಯಕ್ತವಾದ ಭಾಗವಾಗಿರುವುದರಿಂದ 'ಕೆಲವು ವ್ಯಕ್ತಿಗಳು' ಎ೦ದು ಹೇಳುವ ಬದಲು ಕೆಲವು ಮುಖಗಳು' ಎ೦ಬ ಪದವನ್ನು 
ಪ್ರಯೋಗಿಸಲಾಗಿದೆ. 


ಕಾಂಡ - 30 


88. ಅಲ್‌ಗಾಶಿಯ 1041 


. ಅದರಲ್ಲಿ ಚಿಲುಮೆಗಳು ಹರಿಯುತ್ತಿರುವುವು, 
. ಅದರೊಳಗೆ ಉನ್ನತ ಪೀಠಗಳಿರುವುವು, 

. ಪಾನಪಾತ್ರೆಗಳು ಇರಿಸಲ್ಪಟ್ಟಿರುವುವು, 

. ಒರಗುವ ದಿ೦ಬುಗಳ ಸಾಲುಗಳಿರುವುವು, 

. ಮತ್ತು ನುಣುಪಾದ ಹಾಸುಗಳು ಹಾಸಿರುವುವು. 


. (ಇವರು ನಂಬುವುದಿಲ್ಲವೆಂದಾದರೆ) ಒಂಟೆಗಳು ಹೇಗೆ ಸೃಷ್ಟಿ 
ಸಲ್ಪಟ್ಟಿವೆ ಎಂಬುದನ್ನು ಇವರು ನೋಡುವುದಿಲ್ಲವೇ? 


. ಆಕಾಶವು ಹೇಗೆ ಎತ್ತರಿಸಲ್ಪಟ್ಟಿದೆಯೆಂಬುದನ್ನು ನೋಡುವು 
ದಿಲ್ಲವೇ? 


. ಪರ್ವತಗಳು ಹೇಗೆ ನಾಟಲ್ಬಟ್ಟಿವೆಯೆ೦ಬುದನ್ನು ನೋಡುವು 
ದಿಲ್ಲವೇ? 


. ನೆಲವನ್ನು ಹೇಗೆ ಹಾಸಲಾಗಿದೆಯೆ೦ಬುದನ್ನು ನೋಡುವು 
ದಿಲ್ಲವೇ?? 


. ಸರಿ! (ಸಂದೇಶವಾಹಕರೇ) ನೀವು ಉಪದೇಶ 
ಸಾಗಿರಿ. ನೀವು ಕೇವಲ ಉಪದೇಶಕರು. 


, ಅವರ ಮೇಲೇನೂ ಬಲಾತ್ಕಾರ ಮಾಡುವವರಲ್ಲ- OLE ಜಟ್ಟ 
ಜು prt 


. ಆದರೆ ಯಾರು ವಿಮುಖನಾಗುವನೋ ಹಾಗೂ ನಿರಾಕರಿಸುವನೋ- ಕಹಿ 5 1 
ತ್‌ 


. ಅವನಿಗೆ ಅಲ್ಲಾಹನು ಘೋರ ಯಾತನೆ ಕೊಡುವನು. ಕಿ ಟು ಓಹ್‌ 
5 ಗ ದು 


.. ಅರ್ಥಾತ್‌- ಪರಲೋಕದ ಕುರಿತಾದ ಈ ಮಾತುಗಳನ್ನು ಕೇಳಿ ಇದು ಸ೦ಭವಿಸುವುದಾದರೂ ಹೇಗೆ ಎಂದು ಅವರು ಕೇಳುತ್ತಾರೆ. 
ಹಾಗಾದರೆ ಅವರು ತಮ್ಮ ಸುತ್ತಮುತ್ತಲಿನ ವಸ್ತುಗಳ ಕಡೆಗೆ ದೃಷ್ಟಿ ಬೀರುವುದಿಲ್ಲವೇ? ಈ ಒಂಟೆ ಹೇಗೆ ಸೃಷ್ಟಿಸಲ್ಪಟ್ಟಿತು? ಈ 
ಆಕಾಶ ಹೇಗೆ ಉನ್ನತಗೊಂಡಿತು? ಈ ಪರ್ವತ ಹೇಗೆ ನೆಲೆಯೂರಿತು? ಈ ಭೂಮಿ ಹೇಗೆ ಹರಡಿತು? ಎಂದು ಅವರೆಂದೂ 
ಆಲೋಚಿಸುವುದಿಲ್ಲವೇ. ಈ ವಸ್ತುಗಳೆಲ್ಲವೂ ಉಂಟಾಗಲು ಸಾಧ್ಯವಿದೆ. ಮಾತ್ರವಲ್ಲ ಅವರ ಮುಂದೆಯೇ ಅಸ್ತಿತ್ವದಲ್ಲಿದೆ. ಹಾಗಿರುವಾಗ 
ಪರಲೋಕ ಮಾತ್ರ ಯಾಕೆ ಬರಲಾರದು. ಪರಲೋಕದಲ್ಲಿ ಮತ್ತೊಂದು ವಿಶ್ವ ಅಸ್ತಿತ್ವಕ್ಕೆ ಬರಲು ಯಾಕೆ ಸಾಧ್ಯವಿಲ್ಲ. ಸ್ವರ್ಗ ಮತ್ತು 
ನರಕಗಳೇಕೆ ಉ೦ಟಾಗಲಾರವು. 


ಕಾಂಡ - 30 


1042 ಪವಿತ್ರ ಕುರ್‌ಆನ್‌ 


25. ಇವರಿಗೆಲ್ಲ ನಮ್ಮ ಕಡೆಗೇ ಮರಳಲಿಕ್ಕಿದೆ- 


26. ತರುವಾಯ ಇವರ ವಿಚಾರಣೆ ನಡೆಸುವ ಹೊಣೆ ನಮ್ಮ 
ಮೇಲೆಯೇ ಇದೆ. 


ಕಾಂಡ - 30 


